ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 31-03-2021 ಪ್ರಶ್ನೆ ಸಂಖ್ಯೆ: 3016 (2540) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಕೆ. ಹರೀಶ್‌ ಕುಮಾರ್‌(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 

ಉತ್ತರಿಸುವ ಸಚಿವರು: ಪಶುಸಂಗೋಪನೆ ಸಚಿವರು 

ವಿಷಯ: ರಾಜ್ಯದಲ್ಲಿರುವ ಕುಕ್ಕಟೋದ್ಯಮ ಹಾಗೂ ಪ್ರಾಣಿಗಳ ಸಾಕಾಣಿಕೆ ಬಗ್ಗೆ 
(ಅ) ರಾಜ್ಯದಲ್ಲಿ ಪ್ರತಿ ತಿಂಗಳು ಹಾಗೂ ಪ್ರತಿ ವರ್ಷದ ಮಾಂಸ ಮಾರಾಟದ ವಹಿವಾಟಿನ 
ಮೊತವೆಷ್ಟು; ಸರ್ಕಾರ ಪ್ರತಿ ಕೆ.ಜಿಯ ಕೋಳಿ, ಕುರಿ ಹಾಗೂ ಇತರೆ ಪ್ರಾಣಿಗಳ ಮಾಂಸಕ್ಕೆ 
ನಿಗದಿಪಡಿಸಿದ ದರ ಎಷ್ಟು; 
(ಆ) ಕುಕ್ಕು ಟೋದ್ಯಮ, ಕುರಿ ಮೇಕೆಗಳ ವಾರ್ಷಿಕ ವಹಿವಾಟಿ ಎಷ್ಟು; 


(ಇ) ರಾಜ್ಯದಲ್ಲಿ ಕುಕಟೋದ್ಯಮ, ಕುರಿ, ಮೇಕೆ ಹಾಗೂ ಮೊಲ ಸಾಕಾಣಿಕೆಯನ್ನು 
ಉತ್ತೇಜಿಸಲು ಸರ್ಕಾರ ಕೈಗೊಂಡ ಯೋಜನೆಗಳಾವುವು ; (ಪೂರ್ಣ ಮಾಹಿತಿ ನೀಡುವುದು) 


(ಈ) ಕುರಿ, ಮೇಕೆ, ಕೋಳಿ ಹಾಗೂ ಮೊಲ ಸಾಕಾಣಿಕೆ ಬಗ್ಗೆ ಮಾಹಿತಿ ಪಡೆಯುವುದು ಹೇಗೆ? 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


